ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


HN 


22105 
; ಶ್ರೀ ಮಂಜುನಾಥ್‌ ಭಂಡಾರಿ 
:17.03.2022 
ಮಾನ್ಯ ಕಾನೂನು, ಸಂಸದೀಯ 
ವ್ಯವಹಾರಗಳು ಹಾಗೂ ಶಾಸನ ರಚನೆ 
ಮತ್ತು ಸಣ್ಣ ನೀರಾವರಿ ಸಚಿವರು. 


ಪ್ರಶ್ನೆ 


ಉತ್ತರ 


ರಾಜ್ಯದಲ್ಲಿ ಯಾವ ಯಾವ ಪ್ರದೇಶಗಳನ್ನು 
ಕೊಳವೆ ಬಾವಿ ಕೊರೆಯುವಿಕೆಯನ್ನು 
ನಿಷೇಧಿಸಿದ ಪ್ರದೇಶಗಳೆಂದು 
ಗುರುತಿಸಲಾಗಿದೆ; (ಜಿಲ್ಲಾವಾರು 
ಮಾಹಿತಿಯನ್ನು ನೀಡುವುದು) 


ಕರ್ನಾಟಿಕ್‌ ಅಂತರ್ಜಲ ಪ್ರಾಧಿಕಾರದಿಂದ ಯಾವುದೇ 
ಪ್ರದೇಶಗಳಲ್ಲಿ ಕೊಳವೆಬಾವಿ ಕೊರೆಯುವಿಕೆಯನ್ನು 
'ನಿಷೇಧಿಸಿರುವುದಿಲ್ಲ. ಆದರೆ, ರಾಜ್ಯದಲ್ಲಿನ 45 
ಅತಿಬಳಕೆ ತಾಲ್ಲೂಕುಗಳಲ್ಲಿ ಕೊಳವೆಬಾವಿಗಳನ್ನು 
ಕೊರೆಯಲು ಆಯಾ ಜಿಲ್ಲೆಗಳಲ್ಲಿನ ಜಿಲ್ಲಾ ಅಲತರ್ಜಲ 
ಸಮಿತಿಯಿಂದ ಅನುಮತಿ ಪಡೆಯಬೇಕಾಗಿರುತ್ತದೆ. 
ಜಿಲ್ಲಾವಾರು ಅತಿಬಳಕೆ ತಾಲ್ಲೂಕುಗಳ ಅಧಿಸೂಚನೆ 
ಪ್ರತಿಯನ್ನು ಅನುಬಂಧ-1ರಲ್ಲಿ ನೀಡಲಾಗಿದೆ. 


ರಾಜ್ಯದಲ್ಲಿ ಕೊಳವೆ ಬಾವಿ ಕೊರೆಯುವ 
ಯಂತ್ರವನ್ನು ನೋಂದಾಯಿಸುವ ಸಕ್ಷಮ 


ಪ್ರಾಧಿಕಾರ ಯಾವುದು; ರಾಜ್ಯದಲ್ಲಿ ಈಗ. 


ಕರ್ನಾಟಿಕ ಅಂತರ್ಜಲ ಪ್ರಾಧಿಕಾರವು ಕೊಳವೆ ಬಾವಿ 
ಕೊರೆಯುವ ಯಂತ್ರವನ್ನು ನೋಂದಾಯಿಸುವ 


-ಸಕ್ಷಮ್ಮ ಪ್ರಾಧಿಕಾರವಾಗಿದೆ... ಕರ್ನಾಟಿಕ. ಅಂತರ್ಜಲ.. 


'ಕಾರ್ಯನಿರ್ವಔಸುತ್ತಿರುವ ಕೊಳವೆ ಬಾವಿ 
ಕೊರೆಯುವ ಯಂತ್ರಗಳ ಸಂಖ್ಯೆ ಎಷ್ಟು; 
(ಜಿಲ್ಲಾವಾರು ಮಾಹಿತಿಯನ್ನು ನೀಡುವುದು) 


ಪ್ರಾಧಿಕಾರದಲ್ಲಿ ನೋಂದಾಯಿಸಿದ ಚಾಲ್ಲಿಯಲ್ಲಿರುವ 
ಜಿಲ್ಲಾವಾರು ಕೊಳವೆಬಾವಿ ಕೊರೆಯುವ ಯಂತ್ರಗಳ 
ವಿವರಗಳನ್ನು ಅನುಬಂಧ-2 ರಲ್ಲಿ ನೀಡಲಾಗಿದೆ. 


ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 
ಕೊರೆಯಲಾದ ಕೊಳವೆಬಾವಿಗಳ ಸಂಖ್ಯೆ 
ಎಷ್ಟು: ಅವುಗಳ ಕಾರ್ಯನಿರ್ವಹಿಸುತ್ತಿರುವ 
ಮತ್ತು ನೀರು ಇಲ್ಲದಿರುವ ಕೊಳವೆಬಾವಿಗಳ 
ಸಂಖ್ಯೆ ಎಷ್ಟು, ಉಪಯೋಗಿಸದಿರುವ 
ಕೊಳಖೆಬಾವಿಗಳಿಂದ ಅವಘಡವನ್ನು 
ತಪ್ಪಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು? 


2013-14ನೇ ಸಾಲಿನಲ್ಲಿ ನಡದ ಸಣ್ಣ ನೀರಾವರಿ] 


ಮತ್ತು ಅಂತರ್ಜಲ ಅಭಿವೃದ್ದಿ ಇಲಾಖೆಯಿಂದ 
ಕೈಗೊಂಡ 5ನೇ ಸಣ್ಣ ನೀರಾವರಿ ಗಣತಿಯಂತೆ 
ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 
48186 ಸಂಖ್ಯೆ ಬಾವಿ ಮತ್ತು ಕೊಳವೆಬಾವಿಗಳು 
ಇರುತ್ತವೆ. 6ನೇ ಸಣ್ಣ ನೀರಾವರಿ ಗಣತಿಯು 
ಜಾರಿಯಲ್ಲಿರುತ್ತದೆ. 

ತೆರೆದ / ಆಗು 
ಉಚ್ಚ 
ನ್ಯಾಯಾಲಯದ ಆದೇಶದಂತೆ ವಿಫಲ 
ಕೊಳವೆಬಾವಿಗಳನ್ನು 


ಮುಚ್ಚಲಾಗುತ್ತಿದೆ. 


ಸುರಕ್ಲಿತವಾಗಿ | 


ಕೊಳವೆ , ಬಾವಿಗಳನ್ನು 
ಗೊಳಿಸಲು ಸರ್ಕಾರ 
ಕ್ರಮಗಳೇನು? 


ಪುನ:ಶ್ಚೇತನ 
ಕೈಗೊಂಡ 


ಕೊಳವೆ ಬಾವಿಗಳನ್ನು ಪುನಶ್ನೇತನಗೊಳಿಸಲು 
ಹಾಗೂ ಅಂತರ್ಜಲ ಅಭಿವೃದ್ದಿ ಪಡಿಸುವ 
ನಿಟ್ಟಿನಲ್ಲಿ ಕಿಂಡಿ ಅಣೆಕಟ್ಟುಗಳನ್ನು 
ಪಶ್ಚಿಮವಾಹಿನಿ ಯೋಜನೆಯಡಿಯಲ್ಲಿ 
ಅನುಷ್ಠಾನಗೊಳಿಸಲಾಗುತ್ತಿದ್ದು, ಈ 
ಯೋಜನೆಯಿಂದಾಗಿ ಅಂತರ್ಜಲ 
ಅಭಿವೃದ್ಧಿಯಾಗಲು ಸಹಕಾರಿಯಾಗುತ್ತದೆ. 


ತ್ಯಕ್ತ ಕೊಳವೆಬಾವಿಗಳಿಂದ ಆಗುವ| 
ಅವಘಡಗಳನ್ನು "ತಪ್ಪಿಸಲು" ' ಘನ 


ಕಡತ ಸಂಖ್ಯೆ:M!D 53 LCQ್ಗ 2022 


Le RS LY ೨ } 
(ಜಿ.ಸಿ. ಮಾಧುಸ್ವಾಮಿ) 


ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಮತ್ತು ಸಣ್ಣ ನೀರಾವರಿ ಸಚಿವರು. 


ಸಂಖ್ಯೆ: ಸನೀಇ ೦೦ ಅಜಅ 2೦1ರ 


| 0 
ಕರ್ನಾಟಕ ಸಕಾರ. ವಾ 


ಸಣ್ಣ ನೀರಾವರಿ: ಮತ್ತು ಅರಿತರ್ರಲ' ಅಭವೃದ್ಧಿ ಇಲಾಖೆ 


ಕರ್ನಾಟಕ ಸರ್ಕಾರದ ಸಚವಾಲಯ. 
ವಿಕಾಸಸೌಧ. ೦ನೇ ಮಹಡಿ," 
ಬೆಂಗಳೂರು, ದಿನಾಂಕ: ೦5.೦5.2೦2೦. 


'ಅಧಿಸೂಚನೆ 

ರಾಜ್ಯದಲ್ಲಿ ಅಂತರ್ಜಲ ಅಭವೃದ್ಧಿಪಡಿಸುವ ಮತ್ತು ಅರತರ್ಜಲ ಅತ್ತಿ ಬಳಕೆ' ನಿಯಂತ್ರಣ 
ಮಾಡುವ “ಸಲುವಾಗಿ ಕರ್ನಾಟಕ ಅಂತರ್ಜಲ (ಅಭಿವೃದ್ಧಿ"'ಮತ್ತು. ಸಿರ್ವಹಣಿಯ, 'ವಿನಿಯಮನೆ 
ಹಾಗೂ ನಿಯಂತ್ರಣ) ಅಧಿನಿಯಮ. 2೦1 (2೦ರ ಕರ್ನಾಟಕ ಅಂತರ೯ಲ ಅಧಿನಿಯಮ ಸಂಖ್ಯ 


[ 


"2೮ನ್ನು ದಿನಾಂಕ: 2೦-೦6- 2೦೧ ರಿಂದ ಕನಾಟಕ. ರಾಜ್ಯಕ್ಷೆ ಅನ್ನಯುಸುವಂತೆ 'ಜಾರಿಗೆ 


ತರಲಾಣಿಜೆ. ಸದರ ಅಧಿನಿಯಮ 301) 'ರಷ್ಟೆಯ. ದಿನಾರಿಕ: 16- '೦3- 2೦1೭ ರಂದು ಕೆರ್ನಾಟಕೆ 
ಅಂತರ್ಜಲ: ಪ್ರಾಧಿಕಾರ ರಚಸಲಾಗಿದೆ. - R 

ಮಾರ್ಚ್‌ 2೦17ರ ಅಂತ್ಯದ: ಅಂತರ್ಜಲ” ಮೌಟೀಕರಣ ವರದಿಯು. ಕೇಂದ್ರ ಸರ್ಕಾರದ 
Ground Water Pstimation Commitecomod ಅನುಮೋದನೆಗೊಂಡಿದ್ದು, ಅದರಂತೆ 
ರಾಜ್ಯದ 45 ತಾಲ್ಲೂಕುಗಳೆನ್ನು ಅಂತರ್ಜಲ ಅತಿ ಬಳಕೆ ಎಂಡದು' ವರ್ಗೀಕರಿಸಲಾಗಿದೆ. ರಾಜ್ಯದಲ್ಲಿ 
ಅಂತರ್ಜಲ ಅತಿ ಬಳಕೆ ಮತ್ತು ಜಲಮಟ್ಟ ಕುಸಿತವನ್ನು ತಡೆಯಲು ಹಾರಿಗೊಆಸಲಾದ ಕನಾಟಕ 


_ಅಂತಜ£೯ಲ (ಅಭಿವೃದ್ಧಿ ವ ಮತ್ತು ನಿರ್ವಹಣಿಯ ವನಿಯಮನ ಹಾಗೊ ' ನಿಯಂತ್ರಣ) ಅಧಿನಿಯಮ 
2೦1 ಮತ್ತು ನಿಯಮಾಪಳ 2೧೦೪ನ್ನು" ಅನುಷ್ಠಾನಗೊಳಸಬೇಕಾಗಿರುತ್ತದೆ. "ಸದರಿ" 


ಅಧಿನಿಯಮದ : .ಪ್ರಕೆರಣ 10(3) ಡಡಿ: ಪ್ರದತ್ತವಾದ ಅಧಿಕಾರಡನ್ಟಯ' ಮತ್ತು ಕರ್ನಾಟಕ 


: ಅಂತರ್ಜಲ: (ಅಭವೃದ್ಧಿ ಷುತ್ತು ನಿರ್ವಹಣಿಯ : 'ವಿನಿಯಮಿನ ಹಾಣೊ ನಿಯಂತ್ರಣ) .ಅಧಿನಿಯಮ 


2೨೦1ರಡಿ ` ರೆಚಸಲಾದ `` ಕರ್ನಾಟಕ ' ಅಂತಜಲ'. ಪ್ರಾಧಿಕಾರ ಸಭೆ . ದಿಸಂ..೦೦1೦ರೆಲ್ಲ 
ತೀರ್ಮಾನಿಸಿದಂತೆ ಅಂತರ್ಜಲ ಅತಿ ಬಳಕೆ ತಾಲ್ಲೂಕುಗಕೆಂದು: ಗುರುತಿಸಿರುವ ಈ ಕೆಳಕಂಡ 45 
ತಾಲ್ಗೂಕುಗಳಲ್ಲ ಅಂತರ್ಜಲ ಅಧಿನಿಯಮವನ್ನು ' ಇನುಷ್ಲಾನಗೊಳಸಲು ನಿರ್ಣಯಿಸಿ, 
ದಿ:೦ರ.೦8.೭೦೭೦ರಿಂದ ಜಾರಿಗೆ ಬರುವಂತೆ: ಅಧಿಸೂಚಸಲಾಗಿದೆ.. 


'ಬೆರಿಗಳೂರು ಗ್ರಾಮಾಂತರ 


NE | 


ಮ [ 


ಚಿಕ್ಕಬಳ್ಳಾಪುರ 


i | ಪೂಗವತ್ತ- ರ 


i 


ಬೆಂಗಳೂರು ನಗರ $y | 
ibs 


ಸರ್ಕಾರದ ಅಧೀನ ಕಾರ್ಯದರ್ಷಿ 
ಸಣ್ಣ ನೀರಾವರಿ ಮತ್ತು ಅಂ3ರ೯೮ಲ ಅಭವ ೈದ್ಧಿ 


ಠರ18ಗರ ಾಷ್ಯನತ್ಯ EC SEE 


ಹರಪ್ಪ ನನಷ |, ಮಿಳ್ಳಾರಿ 
: ~~ ಸಂಡ್ಸುಪೇಡ CS `ಘಾಷರಾಜನಗಕ 
ತತ ಕಡಾರು Te ಚಕ್ಕಯಗಳಾಕು | 


NNN ge - ತರ್ನಾಟಕ' ರಾಜ್ಯಪಾಲನೆ ಆದೇಶಾನುಸಾರ 
ತು 


ಹದ" ಹೆಸರಿನಲ್ಲ " ಗ 
(ಎಂ. SN) 


' ಸರ್ಕಾರದ ಅಧೀನ ಕಾರ್ಯದರ್ಶಿ 


p . - ಸಣ ನಿರಾವರಿ ಮತು. ಅಲತ&೯ಲ ಅಭಿವೃದ್ಧಿ ಇಲಾಖೆ 
ಸ ಲಧಿ 


 ಸಂಶಲನಕಾರರು: 


ಕರ್ನಾಟಕ `ರಾಜ್ಯ ಪುತ್ರ. ಬೆಂಗಳೂರು -- ದಿನೆ ಸಂಚಿಕೆಯಲ್ಲಿ ಪ್ರಕಟಿಸಿ ಅಡರೆ 200 
" ಪ್ರತಿಗಳನ್ನು ಸಣ್ಣ "ನೀರಾವರಿ ಇಲಾಖೆಗೆ ಬಡಗಿ ಪಂತ ಕೋರಿದೆ. 


ಇವರಿಗೆ; _ 
4: ಮಹಾಲೇಖಪಾಲರು: ಕರ್ನಾಟಕ. ಈೆಲಿಗಲೂರು. R 
2. ಸರ್ಕಾರದ ಬಲ್ಲಾ ಪ್ರಧಾನ ಕಾರ್ಯಡರ್ಶಿಗಳು/ಕಾರ್ಯದಶಿಳಗೆಳು. 


‘' 


ಶಿಸುಬಾಆ- ಪ 


ಕರ್ನಾಟಕ ಅಂತರ್ಜಲ ಪಾ ್ರಾಧಿಕಾರದಲ್ಲಿ ನೋಂದಾಯಿಸಿ ಚಾಲ್ತಿಯಲ್ಲಿರುವ 
ಕೊರೆಯುವ 6 ಯಂತ್ರೆಗಳ ಜಿಲ್ಲಾವಾರು ವಿವರ. 


Sl. No. District 

oN Bagalkote 
Bengaluru Urban 
Bengaturu Rural 
Bidar 


TE TEES FEES 
Cees Uh 
C7 —Tomebdepee 
em 
OS ENTER 

ROSE 


No of 7A List 


Alm Uj] Wm 


{0|00 
೧ 
po 
= 
bel 
[] 
Nes 
[ed 
pl 
0 
ಯ. 


[Mantalore 
JRamangdra ; 
Raichuru 
- Shivamogga— ರ 


Turhkuru 


Vijayapura 
Yadagiri 


Karwar 


